ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ನೇರ ನೇಮಕಾತಿಯ ಬಗ್ಗೆ 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
40 (19) ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2014 ರಿ೦ದ 2020ರ ಜನವರಿ ಅವಧಿಯೊಳಗೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಗೆ ನೇರ ನೇಮಕಾತಿ 
ಹೊಂದಿರುವ ಪ್ರಾಧ್ಯಾಪಕರುಗಳ, ಸಹ ಪ್ರಾಧ್ಯಾಪಕರುಗಳ, ಸಹಾಯಕ ಪ್ರಾಧ್ಯಾಪಕರುಗಳ 
ಕಾಲೇಜುವಾರು ಮಾಹಿತಿ ನೀಡುವುದು; 


(ಆ) ಸದರಿ ನೇರ ನೇಮಕಾತಿ ಹೊಂದಿದ ಬೋಧಕರುಗಳು ಹಾಜರುಪಡಿಸಿದ ವಿದ್ಯಾರ್ಹತೆ ಕುರಿತು ಅವರು 
ಅಧ್ಯಯನ ನಡೆಸಿದ ಸಂಸ್ಥೆಗಳಿಂದ ದೃಢೀಕರಿಸಿಕೊಳ್ಳಲಾಗಿದೆಯೇ; 


(ಇ) ಸದರಿ ಅಭ್ಯರ್ಥಿಗಳು ಮೀಸಲಾತಿ ಹಕ್ಕು ಪ್ರತಿಪಾದಿಸಿ ಹಾಜರುಪಡಿಸಿದ ದಾಖಲಾತಿಗಳನ್ನು ಸೂಕ್ತ 
ಪ್ರಾಧಿಕಾರದಿಂದ ಪರಿಶೀಲಿಸಿ ದೃಢೀಕರಿಸಿಕೊಳ್ಳಲಾಗಿದೆಯೆೇಃ; 


(ಈ) ಆಯ್ಕೆಯಾದ ಬೋಧಕರನ್ನು ಪೊಲೀಸ್‌ ಪರಿಶೀಲನೆಗೆ ಒಳಪಡಿಸಲಾಗಿದೆಯೇ; 


(ಉ) ಅಭ್ಯರ್ಥಿಗಳು ಸೇವೆಗೆ ಸೇರ್ಪಡೆಗೊಳ್ಳವ ಸಂದರ್ಭದಲ್ಲಿ ಹಾಜರುಪಡಿಸಿದ ಸೇವಾ ಅನುಭವದ 
ಪ್ರಮಾಣ ಪತ್ರಗಳನ್ನು ಆಯಾ ಮೂಲ ಸಂಸ್ಥೆಯಿಂದ ಖಚಿತಪಡಿಸಿಕೊಳ್ಳಲಾಗಿದೆಯೇ; 


(ಊ) ಸುಳ್ಳು ಅನುಭವ ಪತ್ರ ನೀಡಿ ಸೇವೆಗೆ ಸೇರ್ಪಡೆಗೊಂಡ ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿವೆಯೇ; 


(ಯ) ಸುಳ್ಳ ಅನುಭವ ಪತ್ರ ಬೀಡಿ ಸೇವೆಗೆ ಸೇರ್ಪಡೆಗೊಂಡ ಬೋಧಕರ ವಿರುದ್ದ ಕ್ರಮಕ್ಕೆ ಗೊಂಡ 
ಪ್ರಕರಣಗಳು ಎಷ್ಟು ಮತ್ತು ಯಾವ ಶಿಸ್ತು ಕಮ ಜರುಗಿಸಲಾಗಿದೆ? (ಕಾಲೇಜುವಾರು ಮಾಹಿತಿ 
ನೀಡುವುದು) 


